ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1127 (1350) 
ts ಹೆಸರು . ಶೀ ಐವನ್‌ ಡಿ'ಸೋಜಾ 
(ನಾಮನಿರ್ದೇಶನ ಹೊಂದಿದವರು) 
ಉತ್ತರಿಸುವ ದಿನಾಂಕ : 18.03.2020 
ಉತ್ತರಿಸುವ ಸಚಿವರು : ಕೆಂದಾಯ ಸಚಿವರು 
ಪ್ಪ ಉತ್ತರ 


(ಅ) 


ರಾಜ್ಯದಲ್ಲಿ ಎಷ್ಟು ಭೂನ್ಯಾಯಮಂಡಳಿಯಲ್ಲಿ 
ಕೇಸುಗಳು ಇತ್ಯರ್ಥಕ್ಕಾಗಿ ಬಾಕಿ ಇವೆ; ತ್ವರಿತದ 
ಇತ್ಯರ್ಥಕ್ಕಾಗಿ ಸರ್ಕಾರ ಕೈಗೊಂಡಿರುವ 


ಕ್ರಮಗಳೇನು; (ವಿವರ ನೀಡುವುದು) 


ರಾಜ್ಯದ ತಾಲ್ಲೂಕು ಭೊನ್ಮಾಯ "ಮಂಡಳಿಗಳಲ್ಲಿ `ಒಟ್ಟು 3878 
ಪ್ರಕರಣಗಳು ಇತ್ಯರ್ಥಕ್ಕೆ ಬಾಕಿ ಇರುತ್ತವೆ. 


ರಾಜ್ಯದ ತಾಲ್ಲೂಕು ಭೂನ್ಯಾಯ ಮಂಡಳಿಗಳಲ್ಲಿನ ಪ್ರಕರಣಗಳನ್ನು 
ತ್ವರಿತವಾಗಿ ಇತ್ಕರ್ಥಪಡಿಸುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ 
ಸೂಚನೆ ನೀಡಲಾಗಿದೆ. 


ಭೂನ್ಯಾಯ ಮಂಡಳಿಯ ಸದಸ್ಯರುಗಳನ್ನು 
ನೇಮಕ ಮಾಡಲಾಗಿದೆಯೇ; (ವಿವರ 
ನೀಡುವುದು) 


| ನೂತನ ಸರ್ಕಾರ ರಚನೆಯಾದ ನಂತರ ರಾಜ್ಯದಲ್ಲಿ ಈಗಾಗಲೇ | 
158 ತಾಲ್ಲೂಕು ಭೂನ್ಯಾಯ ಮಂಡಳಿಗಳಿಗೆ ಸರ್ಕಾರದಿಂದ 
ಅಧಿಕಾರೇತರ ಸದಸ್ಯರನ್ನು ನಾಮನಿರ್ದೇಶನ ಮಾಡಿ ಅಧಿಸೂಚನೆ 
ಹೊರಡಿಸಲಾಗಿದೆ. ಬಾಕಿ ತಾಲ್ಲೂಕು ಭೂನ್ಯಾಯ ಮಂಡಳಿಗಳ 
ರಚನೆಗೆ ತುರ್ತು ಪ್ರಸ್ತಾವನೆ ಸಲ್ಲಿಸುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ 
ಸೂಚನೆ ನೀಡಲಾಗಿದೆ. 


ದಕ್ಷಿಣ `ಕನ್ನಡ ಚನ್ನಯ ಹಾವ 


ಜಿಲ್ಲೆಯ ಹೆಸರು 1 ತಾಲ್ಲೂಕಿನ | ಭೊನ್ಯಾಯ 1 
ತಾಲ್ಲೂಕಿನಲ್ಲಿ  ಭೂನ್ಯಾಯ ಮಂಡಳಿಯಲ್ಲಿ ಹೆಸರು | ಮಂಡಳಿಯಲ್ಲಿ ಇತ್ಯರ್ಥಕ್ಕೆ 
ಎಷ್ಟು ಪ್ರಕರಣಗಳು ಬಾಕಿ ಇವೆ; ಯಾವ ಬಾಕಿ ಆರುವ 
ಹಂತದಲ್ಲಿ ಇವೆ; ತ್ವರಿತ ಇತ್ಯರ್ಥಕ್ಕೆ ಸರ್ಕಾರ ಪ್ರಕರಣಗಳ ಸಂಖ್ಯೆ 
ಕೈಗೊಂಡಿರುವ. ಕ್ರಮವೇನು;  (ವಿವರ| | ದಕ್ಷಿಣ ಕನ್ನಡ |ಮಂಗಳೊರು 336 
ನೀಡುವುದು) ಮೂಡಬಿದಿರೆ 30 

ಬಂಟ್ನಾಳ 120 
(ಬೆಳ್ಳಂಗಡ 54 ] 
ಪುತ್ತೂಹು 57 
ಸುಳ್ಳ 32 

ಒಟ್ಟು- 629 


ಯಾನ] 


ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಂಗಡಿ, ಮೂಡಬಿದಿರೆ, ಬಂಟ್ಹಾಳ, 
ಪುತ್ತೂರು, ಸುಳ್ಳ ಮತ್ತು ಮಂಿಗಳೂರು ತಾಲ್ಲೂಕು ಭೂನ್ನಾಯ 
ಮಂಡಳಿಗಳಿಗೆ ಸರ್ಕಾರದಿಂದ ಅಧಿಕಾರೇತರ ಸದಸ್ಯರನ್ನು 
ನಾಮನಿರ್ದೇಶನ ಮಾಡಿ ಅಧಿಸೂಚನೆ ಹೊರಡಿಸಲಾಗಿದ್ದು. 
ಮಾನ್ಯ ಕರ್ನಾಟಕ ಉಚ್ಛ ನ್ಯಾಯಾಲಯದಿಂದ ಮರುವಿಚಾರಣೆಗೆ 
ಹಂದಿರುಗಿಸಲ್ಪಟ್ಟ ಸದರಿ "629 ಪ್ರಕರಣಗಳು ವಿಚಾರಣೆ 
ಹಂತದಲ್ಲಿರುತ್ತವೆ. 


(ಈ) ರಾಜ್ಯದಲ್ಲಿ ಈ ಪ್ರೆಕರಣಗಳನ್ನು ಇತ್ಯರ್ಥ 
ಪಡಿಸಲು ವಿಶೇಷ ಟ್ಯುಬಿನೆಲ್‌ಗಳನ್ನು ರಚಿಸಲು ಇಲ್ಲ 
ಸರ್ಕಾರದ ಮುಂದೆ ಯೋಜನೆ ಇದೆಯೇ? 
(ವಿವರ ನೀಡುವುದು) 


ಸಂಖ್ಯೆ ಕಂಇ 7 ಎಲ್‌ಆರ್‌ಎಸ್‌ 2020 ಈ 
) ಹೌ _ 

(ಆರ್‌. ಅಶೋಕ) 
ಮಾನ್ಯ ಕಂದಾಯ ಸಚಿವರು 


